ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಪರಿಸರ ಸೂಕ್ಷ್ಮ ವಲಯದ ಅಧಿಸೂಚನೆಯ ಕುರಿತು 


ಶ್ರೀ ಎಸ್‌.ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಲೇತು) - 
757 (930) ಮಾನ್ಯ ಅರಣ್ಯ ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ರಾಷ್ಟ್ರೀಯ ಉದ್ಯಾನವನ (National Parkl) ಮತ್ತು ವನ್ಯಜೀವಿ ಅಭಯಾರಣ್ಯಗಳ 
(Wildlife sancturies) ಸ೦ಖ್ಯೆ ಎಷ್ಟು ; ಅವುಗಳ ವಿಸೀರ್ಣವೆಷ್ಟು; (ವೃತ್ತವಾರು ಮತ್ತು ವಿಭಾಗವಾರು 
ಮಾಹಿತಿಯನ್ನು ನೀಡುವುದು) 


(ಆ) ಕುದುರೆಮುಖ ರಾಷ್ಟೀಯ ಉದ್ಯಾನವನ, ಸೋಮೇಶ್ವರ ವನ್ಯಜೀನಿ ಅಭಯಾರಣ್ಯ, ಮೂಕಾಂಬಿಕಾ 
ವನ್ಯಜೀವಿ ಅಭಯಾರಣ್ಯ ಪ್ರದೇಶದಲ್ಲಿ ಪರಿಸರ ಸೂಕ್ಮ ವಲಯದ (ಆಂ $ಗsitivೀz0ne) ಅಧಿಸೂಚನೆಯ 
ನ್ನು ಹೊರಡಿಸಲಾಗಿದೆಯೇ ; ಹಾಗಿದ್ದಲ್ಲಿ, ಈ ಕುರಿತಾದ ಅಧಿಸೂಚನೆಯ ಪ್ರತಿಯನ್ನು ಒದಗಿಸುವುದು; 


(a 


(ಇ) ಈ ಮೂರು ಪ್ರದೇಶಗಳಲ್ಲಿ 20೧೩! Master P।anನ್ನು ತಯಾರಿಸಲಾಗಿದೆಯೇ ; ಹೌದಾದಲ್ಲಿ ಈ 
ಯೋಜನೆಗೆ ಮಾನಿಟರಿಂಗ್‌ ಸಮಿತಿಯಿಂದ ಅನುಮೋದನೆ ಪಡೆಯಲಾಗಿದೆಯೇ ; (ಪ್ರತಿಯನ್ನು 
ಒದಗಿಸುವುದು) 


(ಈ) ಈ ಅಧಿಸೂಚನೆಯ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳು ಯಾವುವು; (ಜಿಲ್ಲಾವಾರು, ತಾಲ್ಲೂಕುವಾರು, 
ಗ್ರಾಮವಾರು ಪಟ್ಟೆಯನ್ನು ಒದಗಿಸುವುದು) 


(ಉ) ಅವುಗಳಲ್ಲಿ ಅನುಮತಿಸಲಾ ದ ಮತ್ತು ನಿರ್ಬಂಧಿಸಲಾದ ಚಟುವಟಿಕೆಗಳು ಯಾವುವು ? 
(ಪಟ್ಟೆಯನ್ನು ಒದಗಿಸುವುದು) 


